ಬು ಕರ್ನಾಟಕ ವಿಧಾನ ಪರಿಷತ್ತು 
ಛ್‌ 


| ಮಾನ್ಯ ವಿಧಾನ ಪರಿಷತ್ತಿನ ಸದಸ್ಯರ ಹೆಸರು: ಶ್ರೀ ಆರ್‌. ಧರ್ಮಸೇನ 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ: 851 
ಉತ್ತರಿಸ ಬೇಕಾದ ದಿನಾಂಕ: 11.03.2020 
ಉತ್ತರಿಸುವ ಸಚಿವರು ವಿ. ಸೋಮಣ್ಣ, ವಸತಿ ಸಚಿವರು 


[5.7] ಪ್ರಶ್ನೆ ಉತ್ತರ 
ಸೆಂ. 
(ಅ) | ರಾಜೀವ ಗಾಂಧಿ ಗ್ರಾಮೀಣ | ಸರ್ಕಾರವು ರಾಜೀವ್‌ ಗಾಂಧಿ ವಸತಿ ನಿಗಮದ ಮೂಲಕ ಈ ಕೆಳಕಂಡ ವಸತಿ 
ವಸತಿ ನಿಗಮದ ವತಿಯಿಂದ | ಯೋಜನೆಗಳನ್ನು ಅನುಷ್ಟಾನಗೊಳಿಸಲಾಗುತ್ತಿದೆ. 


ಯಾವ ಯಾವ ವಸತಿ | ರಾಜ್ಯ ಸರ್ಕಾರದ ಯೋಜನೆಗಳು: 


ಯೋಜನೆಗಳನ್ನು ಜಾರಿಗೆ 1. ಬಸವ ವಸತಿ ಯೋಜನೆ 
ತರಲಾಗುತ್ತಿದೆ: 2. ಡಾ.ಬಿ.ಆರ್‌.ಅಂಬೇಡ್ಕರ್‌ ನಿವಾಸ್‌ ಯೋಜನೆ (ಗ್ರಾಮೀಣ ಮತ್ತು 
ನಗರ) 


3. ವಾಜಪೇಯಿ ನಗರ ವಸತಿ ಯೋಜನೆ 

4. ಮುಖ್ಯಮಂತ್ರಿಗಳ ಒಂದು ಲಕ್ಷ ಬಹುಮಹಡಿ ಬೆಂಗಳೂರು ವಸತಿ 

ಯೋಜನೆ 

5. ದೇವರಾಜ್‌ ಅರಸು ವಸತಿ ಯೋಜನೆ (ಗ್ರಾಮೀಣ ಮತ್ತು ನಗರ) 
ಕೇಂದ್ರ ಪುರಸ್ಕೃತ ಯೋಜನೆಗಳು: 

1. ಪ್ರಧಾನ ಮಂತ್ರಿ ಆವಾಸ್‌ ಯೋಜನೆ (ಗ್ರಾಮೀಣ ಮತ್ತು ನಗರ). 
ಅನುದಾನದ ಕೊರತೆಯಿಂದ ಈ | ಜುಲೈ-2019ರ ಅಂತ್ಯದವರೆಗೆ ಪ್ರಗತಿಗೆ ತಕ್ಕಂತೆ ಅನುದಾನವನ್ನು 
ವಸತಿ ಯೋಜನೆಗಳ ಪ್ರಗತಿ | ಬಿಡುಗಡೆಗೊಳಿಸಲಾಗಿದ್ದು, ತದನಂತರ ಭೌತಿಕ ಪ್ರಗತಿಗೆ ಅನುಗುಣವಾಗಿ 
ಕುಂಠಿತವಾಗಿ ಗ್ರಾಮೀಣ | ಬಿಡುಗಡೆ ಮಾಡಲು ಬಾಕಿ ಇರುವ ಮನೆಗಳಿಗೆ ಸರ್ಕಾರಿ ಆದೇಶದಂತೆ ವಸತಿ 
ಜನರಿಗೆ ವಸತಿಗಳು ಸಿಗುವುದು | ವಿಜಲ್‌ ಆಪ್‌ ಮುಖಾಂತರ ಜಿ.ಪಿ. ಎಸ್‌ ಗೆ ಅಳವಡಿಸಿ ಆರ್ಹ 
ಕಷ್ಟವಾಗುತ್ತಿರುವುದು ಸರ್ಕಾರದ | ಫಲಾನುಭವಿಗಳಿಗೆ ಪ್ರತಿ ವಾರವೂ ಅನುದಾನ ಬಿಡುಗಡೆ ಮಾಡಲು ರಾಜೀವ್‌ 
ಗಮನಕ್ಕೆ ಬಂದಿದೆಯೇ: ಗಾಂಧಿ ವಸತಿ ನಿಗಮದಿಂದ ಕ್ರಮ ವಹಿಸಲಾಗುತ್ತಿದೆ. 
ನೆರೆಹಾವಳಿ ಮುಂತಾದ ಪ್ರಕೃತಿ | 2019ರ ಆಗಸ್ಟ್‌, ಸೆಪ್ಟೆಂಬರ್‌ ಮತ್ತು ಅಕ್ಟೋಬರ್‌ ತಿಂಗಳಿನಲ್ಲಿ ಕರ್ನಾಟಕ 


ವಿಕೋಪಗಳಿಂದ ವಸತಿ | ರಾಜ್ಯದಲ್ಲಿ ಬಿದ್ದಂತಹ ಮಹಾ ಮಳೆಗೆ ಹಾಗೂ ಮಹಾರಾಷ್ಟ್ರ ರಾಜ್ಯದಲ್ಲಿನ ಕೃಷ್ಣ 
ಹೀನರಾದವರಿಗೆ ಮತ್ತು ಇತರ ದ ಜಲಾಶಯಗಳು ತುಂಬಿ ಹರಿದ ನೀರಿನಿಂದ ರಾಜ್ಯದ ಉತ್ತರ 


Page 1of2 


ವಸತಿ ಹೀನರಿಗೆ ವಸತಿ | ಕರ್ನಾಟಕದ ಹಲವು ಭಾಗಗಳಲ್ಲಿ ಪ್ರವಾಹ ಉಂಟಾಗಿ ನದಿಯ ಅಕ್ಕಪಕ್ಕದ 

ಸೌಕರ್ಯ ಕಲ್ಪಿಸಲು ಸರ್ಕಾರ | ಪ್ರದೇಶಗಳಿಗೆ ನೀರು ತುಂಬಿ ಅಪಾರ ಪ್ರಮಾಣದ ಜೀವಹಾನಿ ಮತ್ತು 

ಪ್ರನಿಜಗಸಿಯ್ಳಿ ಹೆಚ್ಚಿನ | ಭ್ರಹಾನಿ ಹಾಗೂ ಸಾರ್ವಜನಿಕ ಆಸ್ಲಿ ಹಾನಿಯಾದ ಹಿನ್ನೆಲೆಯಲ್ಲಿ ಕಂದಾಯ 

ಕರಳಿನ ಇಲಾಖೆಯು ರಾಜ್ಯದ 25 ಜಿಲ್ಲೆಗಳಡಿ ಬರುವ 120 ತಾಲ್ಲೂಕು/ನಗರಗಳನ್ನು 
ಪ್ರವಾಹ ಪೀಡಿತ ಪ್ರದೇಶಗಳೆಂದು ಘೋಷಿಸಿ ಆದೇಶ ಹೊರಡಿಸಿದೆ. 
ಪ್ರವಾಹದಿಂದ ತೀವ್ರ ಹಾಗೂ ಭಾಗಶಃ ಮನೆ ಹಾನಿಯಾದ ಸಂತ್ರಸ್ಥರಿಗೆ 
ಕೇಂದ್ರ ಸರ್ಕಾರದ ಮಾರ್ಗಸೂಚಿಯನ್ವಯ ಶೇ.15ರಷ್ಟು ಹಾನಿಯ ಮನೆಗೆ 
ರೂ. 5200 ಹಾಗೂ ತೀವ್ರ ಹಾಗೂ ಭಾಗಶಃ ಮನೆ ಹಾನಿಗೆ ರೂ. 95,100/- 
ನಿಗದಿಪಡಿಸಿದ್ದು, ರಾಜ್ಯ ಸರ್ಕಾರವು ಸದರಿ ಮೊತ್ತವನ್ನು ಹೆಚ್ಚಿಸಿ ಈ 
ಕೆಳಕಂಡಂತೆ ಪರಿಹಾರ ಪಾವತಿಸಲಾಗುತ್ತಿದೆ. 


ಪರಿಹಾರ ಮೊತ್ತ 
ವರ್ಗ ಮನೆ ಹಾನಿಯ ಪ್ರಮಾಣ § 
(ರೂ.ಗಳಲ್ಲಿ) 
ಸಂಪೂರ್ಣ ಹಾನಿಗೊಳಗಾದ ಮನೆ 
ಎವರ್ಗ | (ಶೇ.75ರಿಂದ 100ರಷ್ಟು ಹಾನಿ) 5,00,000/- 
ಮನೆಯ ಪುನರ್‌ ನಿರ್ಮಾಣಕ್ಕಾಗಿ 
ಭಾಗಶಃ ಹಾನಿಗೊಳಗಾದ ಮನೆ 
(ಶೇ.26ರಿಂದ 75ರಷ್ಟು ಹಾನಿ) 
ಬಿ ವರ್ಗ 
ಮನೆಯನ್ನು ರಿಪೇರಿ ಮಾಡಿಕೊಂಡಲ್ಲಿ 3,06,000/- 
ಮನೆಯನ್ನು ಪುನರ್‌ ನಿರ್ಮಾಣಮಾಡಿಕೊಂಡಲ್ಲಿ 5,00,000/- 
ಅಲ್ಪಸ್ವಲ್ಪ ಹಾನಿಗೊಳಗಾದ ಮನೆ 
ಸಿ ವರ್ಗ 50,000/- 
(ಶೇ.15ರಿಂದ 25ರಷ್ಟು ಹಾನಿ) 


ಇತರ ವಸತಿ ಹೀನರಿಗೆ ವಸತಿ ಸೌಕರ್ಯ ಕಲ್ಕಿಸಲು ಸರ್ಕಾರವು ಆಧ್ಯತೆಯ 
ಮೇರೆಗೆ ಅನುದಾನದ ಲಭ್ಯತೆಯ ಆಧಾರದ ಮೇಲೆ ಕ್ರಮ 


ಜರುಗಿಸಲಾಗುವುದು. 
Ee 


ಬ್‌ 
Lg 


ವಇ 86 ಹೆಚ್‌ಎಎಂ 2020 | (ವಿ.ಸೋಮಣ್ಣ) 
ವಸತಿ ಸಚಿವರು 


Page 2of2 


